Kerala Gazette No. 37 dated 21st September 2021 . 

, 


PART I 


Section iïi 


सत्यमेव जयते 


- 


ru 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಇ ) ಇಲಾಖೆ 


ಅಧಿಸೂಚನೆ 


2019 ಜನವರಿ 8 , 


ನಂಬ್ರ 392 ಲೆಗ್ , ಇ 1 / 2019 ಕಾನೂನು . 


ತಿರುವನಂತಪುರಂ , 


1194 ಧನು 24 


1940 ಪುಷ್ಯ 18 , 


2019 ಜನವರಿ 8 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ , 


G 61 / 2019 / GPC . 


31 


2 


2019 ರ 5 ನೇ ನಂಬ್ರ ಅಧ್ಯಾದೇಶ 


2019 ರ ಕೇರಳ ಖಾಸಗಿ ಆಸ್ತಿಯ ಹಾನಿ ತಡೆಗಟ್ಟುವಿಕೆ ಹಾಗೂ ಪರಿಹಾರ ಪಾವತಿ 

ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು . 
ಖಾಸಗಿ ಆಸ್ತಿಗೆ ಹಾನಿಕಾರಕ ಕೃತ್ಯಗಳಿಂದ ಉಂಟಾಗುವ ನಿರಂತರವಾದ ಹಾಗೂ 
ವ್ಯಾಪಕವಾದ ಹಾನಿಯನ್ನು ತಡೆಗಟ್ಟುವುದಕ್ಕಾಗಿಯೂ ಪರಿಹಾರ 
ಪಾವತಿಗಾಗಿಯೂ ಅದಕ್ಕೆ ಸಂಬಂಧಪಟ್ಟ ಅಥವಾ ಆನುಷಂಗಿಕವಾದಂತಹ 
ಇತರ ವಿಷಯಗಳಿಗಾಗಿಯೂ ಉಪ ಬಂಧಿಸುವುದಕ್ಕಾಗಿ 


ಒಂದು 


ಅಧ್ಯಾದೇಶ 
ಪೀಠಿಕೆ . ಖಾಸಗಿ ಆಸ್ತಿಗೆ ಹಾನಿಕಾರಕ ಕೃತ್ಯಗಳಿಂದ ಉಂಟಾಗುವ ನಿರಂತರವಾದ 
ಹಾಗೂ ವ್ಯಾಪಕವಾದ ಹಾನಿಯನ್ನು ತಡೆಗಟ್ಟುವುದು ಹಾಗೂ ಪರಿಹಾರ ಪಾವತಿಗಾಗಿಯೂ 
ಅದಕ್ಕೆ ಸಂಬಂಧಪಟ್ಟ ಅಥವಾ ಅದಕ್ಕೆ ಅನುಷಂಗಿಕವಾದಂತಹ ಇತರ ವಿಷಯಗಳಿಗಾಗಿಯೂ 
ಉಪಬಂಧಿಸುವುದು ಅಗತ್ಯವಾಗಿರುವುದರಿಂದಲೂ , 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಹಾಗೂ ತಾನು 
ತುರ್ತು ಕ್ರಮ ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶಗಳು ಅಸ್ತಿತ್ವದಲ್ಲಿದೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 

ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ( 1 ) ನೇ ಖಂಡದ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುತ್ತಾರೆ : 

ಸಂಕ್ಷಿಪ್ತನಾಮ ಮತ್ತು ಪ್ರಾರಂಭ . ( 1 ) ಈ ಅಧ್ಯಾದೇಶವನ್ನು 2019 ರ ಕೇರಳ 
ಖಾಸಗಿ ಆಸ್ತಿಯ ಹಾನಿ ತಡೆಗಟ್ಟುವಿಕೆ ಹಾಗೂ ಪರಿಹಾರ ಪಾವತಿ ಅಧ್ಯಾದೇಶವೆಂದು 


1 . 


مل 


ಕರೆಯಬಹುದು . 


32 


3 


2 . 


( 2 ) ಇದು ಒಮ್ಮೆಲೆ ಜಾರಿಗೆ ಬರತಕ್ಕದ್ದು . 

ವ್ಯಾಖ್ಯಾನಗಳು . ( 1 ) ಈ ಅಧ್ಯಾದೇಶದಲ್ಲಿ ಸ ೦ ದರ್ಭವು ಅನ್ಯಥಾ 
ಅಗತ್ಯಪಡದಿದ್ದಲ್ಲಿ , 

( ಎ ) " ಹಾನಿಕಾರಕ ಕೃತ್ಯ ” ಎಂದರೆ ಸಾಮಾಜಿಕ , ಧಾರ್ಮಿಕ ಅಥವಾ 
ರಾಜಕೀಯವೇ ಆಗಿರಲಿ , ಒಂದು ವ್ಯಕ್ತಿ , ವ್ಯಕ್ತಿಗಳ ಗುಂಪು ಅಥವಾ ಸಂಘಟನೆಯು , ಕೋಮು 
ಗಲಭೆ , ಹರತಾಳ , ಬಂದ್ , ಧರಣಿ , ಮಾರ್ಚ್ , ಮೆರವಣಿಗೆ , ರಸ್ತೆಸಂಚಾರತಡೆ ಅಥವಾ 
ಯಾವುದೇ ಹೆಸರಿನಿಂದ ಕರೆಯಲ್ಪಡುವ ಅಂತಹ ಸಭೆಯ ಮೂಲಕ ಯಾವುದೇ ಖಾಸಗಿ 
ಆಸ್ತಿಗೆ ಯಾವುದೇ ಹಾನಿ ಅಥವಾ ನಷ್ಟ ಅಥವಾ ಧ್ವಂಸವನ್ನುಂಟುಮಾಡುವ ಒಂದು ಕೃತ್ಯ 
ಎಂದರ್ಥ ; 

( ಐ ) “ ಗೊತ್ತುಪಡಿಸಿದ ” ಎಂದರೆ ಆಧ್ಯಾದೇಶದಡಿಯಲ್ಲಿ ಮಾಡಿದ ನಿಯಮಗಳ 
ಮೂಲಕ ಗೊತ್ತುಪಡಿಸಿದ ಎಂದರ್ಥ ; 

( ) “ ಖಾಸಗಿ ಆಸ್ತಿ ” ಎಂದರೆ 1984 ರ ಸಾರ್ವಜನಿಕ ಆಸ್ತಿಯ ಹಾನಿ 
ತಡೆಗಟ್ಟುವಿಕೆ ಅಧಿನಿಯಮ ( 1984 ರ ಕೇಂದ್ರ ಅಧಿನಿಯಮ 3 ) ವು ವ್ಯಾಖ್ಯಾನಿಸಿರುವ 
ಸಾರ್ವಜನಿಕ ಆಸ್ತಿಯನ್ನು ಹೊರತುಪಡಿಸಿ , ಯಾವುದೇ ವ್ಯಕ್ತಿ ಅಥವಾ ಸಂಘ ಅಥವಾ ಅಸ್ತಿತ್ವದ 
ಒಡೆತನದಲ್ಲಿರುವ ಅಥವಾ ಸ್ವಾಧೀನದಲ್ಲಿರುವ ಅಥವಾ ಅಧೀನದಲ್ಲಿರುವ ಯಾವುದೇ 
ಯಂತ್ರೋಪಕರಣಗಳನ್ನೊಳಗೊಳ್ಳುವ ಯಾವುದೇ ಚರ ಅಥವಾ ಸ್ಥಿರ ಆಸ್ತಿ ಎಂದರ್ಥ . 

ಹಾನಿಕಾರಕ ಕೃತ್ಯವನ್ನು ನಡೆಸುವುದರ ವಿರುದ್ಧ ನಿಷೇಧ . ಕೋಮು ಗಲಭೆಗಳು , 
ಹರತಾಳ , ಬಂದ್ , ಧರಣಿ , ಮಾರ್ಚ್ , ಮೆರವಣಿಗೆ , ರಸ್ತೆಸಂಚಾರ ತಡೆ ಅಥವಾ ಯಾವುದೇ 
ಹೆಸರಿನಿಂದ ಕರೆಯಲ್ಪಡುವ ಅಂತಹ ಸಭೆಯಲ್ಲಿ ಪಾಲ್ಗೊಳ್ಳುವ ಯಾವುದೇ ವ್ಯಕ್ತಿಯು 
ಹಾನಿಕಾರಕ ಕೃತ್ಯವನ್ನು ನಡೆಸತಕ್ಕದ್ದಲ್ಲ . 

ಹಾನಿಕಾರಕ ಕೃತ್ಯವನ್ನು ನಡೆಸುವುವವರಿಗೆ ಶಿಕ್ಷೆ ಯಾರು ಹಾನಿಕಾರಕ ಕೃತ್ಯವನ್ನು 
ನಡೆಸುತ್ತಾರೋ ಅವರು ಐದು ವರ್ಷಗಳವರೆಗಿನ ಕಾಲಾವಧಿಯ ಸೆರೆಮನೆವಾಸವನ್ನು ಹಾಗೂ 
ದಂಡವನ್ನು ಒಳಗೊಂಡು ಅವೆರಡೂ ಶಿಕ್ಷೆಗಳನ್ನು ಅನುಭವಿಸತಕ್ಕದ್ದು . 


3 . 


4 . 


33 


4 . 


5 . 


6 . 


ಬೆಂಕಿ ಅಥವಾ ಸ್ಫೋಟಕ ವಸ್ತುಗಳ ಮೂಲಕ ಹಾನಿಕಾರಕ ಕೃತ್ಯವನ 
ನಡೆಸುವುವವರಿಗೆ ಶಿಕ್ಷೆ ಯಾರು ಬೆಂಕಿ ಅಥವಾ ಸ್ಫೋಟಕ ವಸ್ತುಗಳ ಮೂಲಕ ಹಾನಿಕಾರಕ 
ಕೃತ್ಯವನ್ನು ನಡೆಸುತ್ತಾರೋ ಅವರು ಜೀವಾವಧಿ ಸೆರೆಮನೆವಾಸದೊಂದಿಗೆ ಶಿಕ್ಷಿಸಲ್ಪಡತಕ್ಕದ್ದು 
ಅಥವಾ ಹತ್ತು ವರ್ಷಗಳವರೆಗಿನ ಕಾಲಾವಧಿಯ ಸೆರೆಮನೆವಾಸವನ್ನು ಹಾಗೂ ದಂಡವನ್ನು 
ಒಳಗೊಂಡ ಅವೆರಡೂ ಶಿಕ್ಷೆಗಳನ್ನು ಅನುಭವಿಸತಕ್ಕದ್ದು . 

ಜಾಮೀನು - ವಿಭಾಗ 4 ಅಥವಾ ವಿಭಾಗ 5 ರ ಪ್ರಕಾರದ ಒಂದು ಅಪರಾಧಕ್ಕೆ 
ಶಿಕ್ಷಿಸಲ್ಪಟ್ಟ ವ್ಯಕ್ತಿ ಅಥವಾ ಆಪಾದಿತ ವ್ಯಕ್ತಿಯು , ಬಂಧನದಲ್ಲಿದ್ದಲ್ಲಿ , ಆತನನ್ನು ಜಾಮೀನಿನ 
ಮೇಲೆ ಬಿಡುಗಡೆ ಮಾಡುವಾಗ , ಆ ಉದ್ದೇಶಕ್ಕಾಗಿ ಸರಕಾರವು ಅಧಿಕೃತ ಗಜೆಟ್ ಅಧಿಸೂಚನೆ 
ಮೂಲಕ ನಿಯಮಿಸಿದ ಒಬ್ಬ ಅಧಿಕಾರಿಯು ನೀಡಿದ ವರದಿಯ ಆಧಾರದಲ್ಲಿ , 
ನ್ಯಾಯಾಲಯವು ನಿರ್ಧರಿಸಬಹುದಾದಂತೆ , ಎರಡು ಸಾಲ ಮುಕ್ತ ಜಾಮೀನುಗಾರರು ಬಾಂಡ್ 
ಬರೆಯುವ ಮೂಲಕ ಹಾಗೂ ಬ್ಯಾಂಕ್ ಗ್ಯಾರಂಟಿಯ ರೂಪದಲ್ಲಿ ಸಾಕಷ್ಟು ಭದ್ರತೆಯನ್ನು 
ಒದಗಿಸುವ ಮೂಲಕ ಅಥವಾ ಹಾನಿಗೊಂಡ ಅಥವಾ ಧ್ವಂಸಗೊಂಡ ಆಸ್ತಿಯ ಮೌಲ್ಯದ 
ಅರ್ಧಕ್ಕಿಂತ ಕಡಿಮೆಯಲ್ಲದ ಹಣವನ್ನು ನ್ಯಾಯಲಯದಲ್ಲಿ ಠೇವಣಿಯಿರಿಸಿ ಜಾಮೀನಿನ ಮೇಲೆ 
ಹಾಗೆ ಬಿಡುಗಡೆ ಮಾಡಲು ಸಲ್ಲಿಸಿದ ಅರ್ಜಿಯನ್ನು ಆಲಿಸುವ ಮೊದಲು ಅದನ್ನು 
ವಿರೋಧಿಸಲು ಪ್ರಾಸಿಕ್ಯೂಶನ್‌ಗೆ ಒಂದು ಅವಕಾಶವನ್ನು ನೀಡದಿದ್ದಲ್ಲಿ ಜಾಮೀನಿನ ಮೇಲೆ 
ಬಿಡುಗಡೆ ಮಾಡತಕ್ಕದ್ದಲ್ಲ . 

ಅಪರಾಧಗಳ ಅಭಿಯೋಜನೆ ( 1 ) ಈ ಅಧ್ಯಾದೇಶದಡಿಯಲ್ಲಿನ 
ಅಪರಾಧಗಳನ್ನು 1973 ರ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ( 1974 ರ ಕೇಂದ್ರ ಅಧಿನಿಯಮ 2 ) ಯ 
ಉಪಬಂಧಗಳಡಿಯಲ್ಲಿ ತನಿಖೆ ಮಾಡತಕ್ಕದ್ದು ಹಾಗೂ ಅಭಿಯೋಜನೆ ನಡೆಸತಕ್ಕದ್ದು . 

( 2 ) ಈ ಅಧ್ಯಾದೇಶದಡಿಯಲ್ಲಿನ ಒಂದು ಅಪರಾಧಕ್ಕೆ ಶಿಕ್ಷಿಸಲ್ಪಟ್ಟಾಗ ಒಂದು 
ನ್ಯಾಯಾಲಯವು ದಂಡವನ್ನು ವಿಧಿಸುವಾಗ , ಅಪರಾಧ ನಡೆಸಿರುವುದರಿಂದ ಉಂಟಾದ 
ಯಾವುದೇ ಹಾನಿ ಅಥವಾ ನಷ್ಟ ಅಥವಾ ಧ್ವಂಸಕ್ಕಾಗಿ ಯಾವುದೇ ವ್ಯಕ್ತಿಗೆ ಪರಿಹಾರ 
ನೀಡುವುದಕ್ಕಾಗಿ ಆದೇಶ ನೀಡತಕ್ಕದ್ದು , ಹಾಗೂ ಅಂತಹ ಪರಿಹಾರವನ್ನು ನ್ಯಾಯಾಲಯವು 
1973 ರ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ( 1974 ರ ಕೇಂದ್ರ ಅಧಿನಿಯಮ 2 ) ಯ ವಿಭಾಗ 
357 ರ ಪ್ರಕಾರ ನಿರ್ಧರಿಸತಕ್ಕದ್ದು ಹಾಗೂ ಅದನ್ನು 1968 ರ ಕೇರಳ ಕಂದಾಯ ವಸೂಲಿ 
ಅಧಿನಿಯಮ ( 1968 ರ 15 ) ದ ಉಪಬಂಧಗಳಡಿಯಲ್ಲಿ ಭೂಮಿ ಮೇಲಣ ಸಾರ್ವಜನಿಕ 
ಕಂದಾಯ ಬಾಕಿಯೆಂಬಂತೆ ವಸೂಲಿ ಮಾಡತಕ್ಕದ್ದು . 


7 . 


34 


5 


8 . 


9 . 


ರಕ್ಷಣೆ . ಈ ಅಧ್ಯಾದೇಶದ ಉಪಬಂಧಗಳು ಸದ್ಯ ಜಾರಿಯಲ್ಲಿರುವ ಯಾವುದೇ 
ಇತರ ಕಾನೂನುಗಳ ಉಪಬಂಧಗಳಿಗೆ ಹೆಚ್ಚುವರಿಯಾಗಿ ಇರುತ್ತದೆಯೇ ಹೊರತು ಅದನ್ನು 
ನಿರ್ಲಕ್ಷಿಸಿ ಅಲ್ಲ , ಹಾಗೂ ಈ ಅಧ್ಯಾದೇಶದಲ್ಲಿ ಒಳಗೊಂಡಿರುವ ಯಾವುದೂ ಕೂಡ 
ಯಾವುದೇ ವ್ಯಕ್ತಿಯನ್ನು ಆತನ ವಿರುದ್ಧ ಈ ಅಧ್ಯಾದೇಶದ ಹೊರತಾಗಿ ಹೂಡಲಾಗುವ 
ಅಥವಾ ಕೈಗೊಳ್ಳಲಾಗುವ ಯಾವುದೇ ನಡಾವಳಿಯಿಂದ ( ತನಿಖೆಯ ಮೂಲಕ ಅಥವಾ ಅನ್ಯಥಾ 
ಆಗಿರಲಿ ) ಹೊರತುಪಡಿಸತಕ್ಕದ್ದಲ್ಲ . 

ನಿಯಮಗಳನ್ನು ರಚಿಸುವುದಕ್ಕಿರುವ ಅಧಿಕಾರ.- ( 1 ) ಸರಕಾರವು , ಈ 
ಅಧ್ಯಾದೇಶದ ಉಪಬಂಧಗಳನ್ನು ಜಾರಿಗೆ ತರುವ ಉದ್ದೇಶಕ್ಕಾಗಿ , ಉತ್ತರಾನ್ವಯ 
ಪ್ರಾಬಲ್ಯದೊಂದಿಗೆ ಅಥವಾ ಪೂರ್ವಾನ್ವಯ ಪ್ರಾಬಲ್ಯದೊಂದಿಗೆ ಗಜೆಟ್ ಅಧಿಸೂಚನೆಯ 
ಮೂಲಕ ನಿಯಮಗಳನ್ನು ಮಾಡಬಹುದಾಗಿದೆ . 

( 2 ) ಅಧ್ಯಾದೇಶದ ಪ್ರಕಾರ ಮಾಡಿದಂತಹ ಪ್ರತಿಯೊಂದು ನಿಯಮವನ್ನು 
ಅದನ್ನು ಮಾಡಿದ ಮೇಲೆ , ಆದಷ್ಟು ಬೇಗನೆ , ವಿದಾನಸಭೆಯು ಅಧಿವೇಶನದಲ್ಲಿರುವಾಗ ಸಭೆಯ 
ಮುಂದೆ , ಒಂದು ಅಧಿವೇಶನದಲ್ಲಿ ಅಥವಾ ನಿರಂತರವಾದ ಎರಡು ಅಧಿವೇಶನಗಳಲ್ಲಿ 
ಒಳಗೊಳ್ಳುವ ಒಟ್ಟು ಹದಿನಾಲ್ಕು ದಿವಸಗಳವರೆಗೆ ಮಂಡಿಸತಕ್ಕದ್ದು ಹಾಗೂ ಅದನ್ನು ಯಾವ 
ಅಧಿವೇಶನದಲ್ಲಿ ಮಂಡಿಸಲಾಗಿದೆಯೋ ಆ ಅಧಿವೇಶನ ಅಥವಾ ನಿಕಟ ತರುವಾಯದ 
ಅಧಿವೇಶನವು ಅಂತ್ಯಗೊಳ್ಳುವುದಕ್ಕಿಂತ ಮೊದಲು ವಿಧಾನಸಭೆಯು ಆ ನಿಯಮದಲ್ಲಿ 
ಯಾವುದಾದರೂ ತಿದ್ದುಪಡಿ ಮಾಡಿದ್ದಲ್ಲಿ ಅಥವಾ ನಿಯಮವನ್ನು ಮಾಡಬೇಕಾಗಿಲ್ಲವೆಂದು 
ತೀರ್ಮಾನಿಸಿದ್ದಲ್ಲಿ , ಆ ನಿಯಮಕ್ಕೆ ಅನಂತರ , ಸಂದರ್ಭಾನುಸಾರ , ಹಾಗೇ ತಿದ್ದುಪಡಿ ಮಾಡಿದ 
ರೂಪದಲ್ಲಿ ಮಾತ್ರವೇ ಪ್ರಾಬಲ್ಯವಿರತಕ್ಕದ್ದು ಅಥವಾ ಪ್ರಾಬಲ್ಯವಿರತಕ್ಕದ್ದಲ್ಲ ; ಹಾಗಿದ್ದರೂ ಕೂಡ , 
ಅಂತಹ ಯಾವುದೇ ತಿದ್ದುಪಡಿಯು ಅಥವಾ ರದ್ದುಪಡಿಸುವಿಕೆಯು ಆ ನಿಯಮದ ಪ್ರಕಾರ 
ಹಿಂದೆ ಮಾಡಿದಂತಹ ಯಾವುದೇ ವಿಷಯದ ಸಿಂಧುತ್ವಕ್ಕೆ ಭಂಗವಾಗುವಂತಿರಬಾರದು . 


ಈ 


ಪಿ . ಸದಾಶಿಮ್ಮ , 


ರಾಜ್ಯಪಾಲರು . 


35 


Salim A 


Digitally signed by Salim A 
Date : 2021.09.30 21:04:59 
+ 05'30 ' 


